ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 134 
ಮಾನ್ಯ ಸದಸ್ಯರ ಹೆಸರು ಶ್ರೀಮತಿ ವೀಣಾ ಅಚ್ಚಯ್ಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 21.09.2020 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಕ್ರ. ಸಂ ಪ್ರಶ್ನೆಗಳು ಉತ್ತರ 
ಅ) [ಕೊಡಗು ಜಿಲ್ಲೆಯಲ್ಲಿ ಡಯಾಲಿಸಿಸ್‌ | ಹೌದು. ತೆರೆಯಲಾಗಿದೆ. 
ಕೇಂದ್ರಗಳನ್ನು ತೆರೆಯಲಾಗಿದೆಯೇ; 
ಆ) ಇದ್ದಲ್ಲಿ, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ | 03 ಡಯಾಲಿಸಿಸ್‌ ಕೇಂದ್ರಗಳು 
ಕೇಂದ್ರಗಳ ಸಂಖ್ಯೆ ಎಷ್ಟು: ಮತ್ತು ಅವು| ಕಾರ್ಯನಿರ್ವಹಿಸುತ್ತವೆ. 
ಯಾವುವು; 


ಜಿಲ್ಲಾ ಆಸ್ಪತ್ರೆ, ಕೊಡಗು ಸಾರ್ಪಜನಿಕ ಆಸ್ಪತ್ರೆ, 
ವಿರಾಜಪೇಟಿ ಮತ್ತು ಸಾರ್ವಜನಿಕ ಆಸ್ಪತ್ರೆ, 
ಸೋಮವಾರಪೇಟೆ. 


ಇ) ಸದರಿ ಕೇಂದ್ರಗಳು ಪ್ರತಿದಿನ ಎಷ್ಟು ರೋಗಿಗಳಿಗೆ | ಕೊಡಗು ಜಿಲ್ಲಾ ಆಸ್ಪತ್ರೆಯಲ್ಲಿ 21 
ಸೇವೆ ನೀಡುವ ಸಾಮರ್ಥ್ಯ ಹೊಂದಿವೆ; ಹಾಗೂ | ರೋಗಿಗಳಿಗೆ, ವಿರಾಜಪೇಟಿ ಸಾರ್ವಜನಿಕ 
ಸದರಿ ಕೇಂದ್ರಗಳಲ್ಲಿ ಕಳೆದ ಮೂರು ತಿಂಗಳಲ್ಲಿ | ಆಸ್ಪತ್ರೆಯಲ್ಲಿ 12 ರೋಗಿಗಳಿಗೆ ಮತ್ತು 
ಸೇವೆ ಪಡೆದ ರೋಗಿಗಳ ಸಂಖ್ಯೆ ಎಷ್ಟು; (ಪ್ರತಿ | ಸೋಮವಾರ ಪೇಟೆ ಸಾರ್ವಜನಿಕ 
ದಿನದ ವಿವರ ನೀಡುವುದು) ಆಸ್ಪತ್ರೆಯಲ್ಲಿ 09 ರೋಗಿಗಳಿಗೆ ಚಿಕಿತ್ಸೆ 

ನೀಡಲಾಗುತ್ತಿದೆ. 
ಕೆಳದ ಮೂರು ತಿಂಗಳಲ್ಲಿ 99 ರೋಗಿಗಳು 
ಡಯಾಲಿಸಿಸ್‌ ಚಿಕಿತ್ಸೆಯನ್ನು ಪಡೆದಿರುತ್ತಾರೆ. 

ಈ ಸದರಿ ಕೇಂದ್ರಗಳಲ್ಲಿ ಇರಬೇಕಾದ ಮೂಲ | ಇಲಾಖೆಯ ವತಿಯಿಂದ ಸ್ಥಳ, ವಿದ್ಯುತ್‌ 


ಸೌಕರ್ಯಗಳೇನು: ಹಾಗೂ ಕರ್ತವ್ಯ 
ನಿರ್ವಹಿಸಬೇಕಾದ ಮೈದ್ಯ ಹಾಗೂ ಇತರ 
ಸಿಬ್ಬಂದಿಗಳ ಸಂಖ್ಯೆ ಎಷ್ಟು: ಆ ಪ್ರಮಾಣದಲ್ಲಿ 
ಮೈದ್ಯರನ್ನು ನಿಯೋಜಿಸಲಾಗಿದೆಯೇ? 


ಹಾಗೂ ನೀರಿನ ಸೌಲಭ್ಯ ಒದಗಿಸಲಾಗುತ್ತಿದೆ. 
ಏಜೆನ್ಸಿಯವರಿಂದ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ 
10 ಹಾಗೂ ತಾಲ್ಲೂಕು ಆಸ್ಪತ್ರೆಗಳಲ್ಲಿ 02 
ಡಯಾಲಿಸಿಸ್‌ ಯಂತ್ರಗಳು, ಔ್ಣ.೦ ವೀರಿನ 
ವ್ಯವಸ್ಥೆ ಡಯಾಲಿಸಿಸ್‌ ಪರಿಕರಗಳು ಹಾಗೂ 
ಮಾನವ ಸಂಪನ್ನೂಲವನ್ನು 
ಒದಗಿಸಬೆಣಾಗಿರುತದೆ. 

ಪ್ರತಿ ಡಯಾಲಿಸಿಸ್‌ ಕೇಂದ್ರದಲ್ಲಿ ಪ್ರತಿ 03 
ಡಯಾಲಿಸಿಸ್‌ ಯಂತ್ರಗಳಿಗೆ ಪ್ರತಿ ಪಾಳಿಯಲ್ಲಿ 
1-ಟೆಕ್ಸಿಷಿಯನ್‌, 1- ಶುಶ್ರೂಷಕರು ಮತ್ತು 1- 
ಗ್ರೂಪ್‌-ಡಿ" ನೌಕರರು ಹಾಗೂ 1-ವೈದ್ಯರು 


ಪ್ರತಿ ಡಯಾಲಿಸಿಸ್‌ ಕೇಂದದಲ್ಲಿ, 
ಕಾರ್ಯನಿರ್ಮ್ವಹಿಸಬೇಕಾಗಿರುತ್ತದೆ. ಸದರಿ 
ಪ್ರಮಾಣದಲ್ಲಿ ವೈದ್ಯರನ್ನು 
ನಿಯೋಜಿಸಿರುವುದಿಲ್ಲ. 
ಸಂಖ್ಯೆ: ಆಕುಕ 41 ಎಸ್‌.ಟಿ.ಕ್ಕೊ 2020 
k ಶ್ರೀರಾಮುಲು) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


